ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


: 806 


: ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತ್ರ) 
: 20-12-2021 
; ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 
[0Y 


* 3% 


kd 


ಭಾ) 
ಪ್ರಶ್ನೆ ' 


ತ್ತರ 


ಆರೋಗ್ಯ ಇಲಾಖೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ 
ಯಾವ ಯಾವ ಸೌಲಭ್ಯಗಳನ್ನು ಸರ್ಕಾರ 
ನೀಡುತ್ತಿದೆ; (ಸಂಪೂರ್ಣ ವಿವರ ನೀಡುವುದು) 


| 


| ಸರ್ಕಾರವು 


ಗುತ್ತಿಗೆ/ಹೊರಗುತ್ತಿಗೆ ನೌಕರರಿಗೆ 
ವೇತನದೊಂದಿಗೆ ಪಿ.ಎಫ್‌. ಹಾಗೂ ಇ.ಎಸ್‌.ಐ. ಅನ್ನು 
ನಿಯಮಾನುಸಾರ ನೀಡಲಾಗುತ್ತಿದೆ ಹಾಗೂ ಎರಡು 
ತಿಂಗಳಿಗೊಮ್ಮೆ ಹೊರಗುತ್ತಿಗೆ ನೌಕರರಿಗೆ ವೈದ್ಯಕೀಯ 
ಪರೀಕ್ಷೆ ನಡೆಸಲಾಗುವುದು. ತಿಂಗಳಿಗೊಂದು 
ಸಾಂಧರ್ಬಿಕ ರಜೆ ನೀಡಲಾಗುವುದು. 


ಆಸತ್ರೆಗಳಲ್ಲಿ ಕೋವಿಡ್‌ ಕೆಲಸ 
ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ 
ರಿಸ್ಕ್‌ ಅಲೋಯೆನ್ಸ್‌ಸ್‌ ನೀಡಲಾಗಿದೆಯೇ; 
ನೀಡದಿದ್ದಲ್ಲಿ ಯಾವ ಕಾಲಮಿತಿಯಲ್ಲಿ 
ನೀಡಲಾಗುವುದು; (ಸೂಕ್ತ ಮಾಹಿತಿ 
ನೀಡುವುದು) 


ಕೋವಿಡ್‌ ಕೆಲಸ 
ನೌಕರರಿಗೆ ಸರ್ಕಾರ ನಿಗಧಿಪಡಿಸಿದ 
ವೇತನದೊಂದಿಗೆ ಮಾಹೆವಾರು ರಿಸ್ಕ್‌ ಅಲೋಯೆನ್ಸ್‌ 
ಕೂಡ ನೀಡಲಾಗುತ್ತಿದೆ. 


ನಿರ್ವಹಿಸುತ್ತಿರುವ | 


03 


ಆಸ್ಪತ್ರೆಗಳಲ್ಲಿ ಕೆಲಸ ನಿರ್ವಹಿಸುವ ಹೊರಗುತ್ತಿಗೆ 
ನೌಕರರಿಗೆ ಸೇವಾ ಭದತೆ ನೀಡದೆ, 
ಮೇಲಾಧಿಕಾರಿಗಳ ದೌರ್ಜನ್ಯವನ್ನು 
ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಈ ನೌಕರರಿಗೆ 
ಆಗುತ್ತಿರುವ ತೊಂದರೆಗಳನ್ನು ಪರಿಹರಿಸಲು 
ಸರ್ಕಾರ ಯಾವ ಕ್ರಮ  ಕೆಗೊಂಡಿದೆ; 


ಲ 
(ಸಂಪೂರ್ಣ ಮಾಹಿತಿ ನೀಡುವುದು) 


ಆಸ್ಪತ್ರೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ 
ನೌಕರರ ದೌರ್ಜನ್ಯದ ಬಗ್ಗೆ ಯಾವುದೇ ದೂರು 
ಸ್ವೀಕೃತವಾಗಿರುವುದಿಲ್ಲ. 


ಈ ಹೊರಗುತ್ತಿಗೆ ನೌಕರರಿಗೆ ಪ್ರತಿ 
ಸರಿಯಾದ ಸಮಯಕ್ಕೆ 

ನೀಡದಿರುವುದು ಹಾಗೂ ಸಮಾನ ಕೆಲಸಕ್ಕೆ 
ಸಮಾನ ವೇತನ ನೀಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ 
ತೊಂದರೆಗಳನ್ನು ಸರ್ಕಾರ ಯಾವ 
ಕಾಲಮಿತಿಯಲ್ಲಿ ಪರಿಹರಿಸಲಾಗುವುದು; (ಸೂಕ 
ಮಾಹಿತಿ ನೀಡುವುದು) § 


L 


ನಿಯಮಾನುಸಾರ 
ಹೊರಗುತ್ತಿಗೆ ಪಡೆದ 
ತಿಂಗಳು ವೇತನವನ್ನು 


ಸಂಬಂಧಿಸಿದ ನೌಕರರ 


ಬಿಡುಗಡೆ 


ಹಾಗೂ ವಿ.ಡಿ.ಎ. ಯನ್ನು 
ವರ್ಷವಾರು ಹೆಚ್ಚಿಸುತ್ತಿದ್ದು ಅದರಂತೆ ವೇತನ 


ಮಾಡಲಾಗುತಿರುತದೆ. 
~~ pe) 


ಪತಿ 


ಆರ್ಥಿಕ 
ಪಾವತಿ 


] 
, ಗುತ್ತಿಗೆ/ಹೊರಗುತ್ತಿಗೆ ಪಡೆದ ಆಸ್ಪತ್ರೆಗಳಿಗೆ 


> 


ಸಸ 


r— 


ಉ |ಈ ಹೊರಗುತ್ತಿಗೆ ನೌಕರರನ್ನು ಹೊರಗಡೆ ಏಜೆನ್ಸಿ | ಹೊರಗುತ್ತಿಗೆ ನೌಕರರನ್ನು ಕರ್ತವ್ಯಕ್ಕೆ 
ಮೂಲಕ ಆಯ್ಕೆ ಮಾಡಿಕೊಂಡಿರುವುದರಿಂದ ನೇಮಿಸಿಕೊಳ್ಳುವ ಸಂದರ್ಭದಲ್ಲಿ ಖಾಲಿ 
ಸರಿಯಾದ ಸಮಯಕ್ಕೆ ಸಂಬಳವಿಲ್ಲದೆ, ಸೇವಾಭದ್ರತೆ | ಹುದ್ದೆಗೆ ಎದುರಾಗಿ ಸೇವೆಗೆ 
ಇಲ್ಲದೆ ಇದ್ದರೂ ಕೋವಿಡ್‌ ಸಮಯದಲ್ಲಿ ಕೆಲಸ | ಅಗತ್ಯವಿರುವುದನ್ನು ಪರಿಗಣಿಸಿ ಸರ್ಕಾರದ 
ನಿರ್ವಹಿಸಿದರೂ ಸಹ ಪರದಾಡುವಂತಾಗಿರುವುದು | ನಿರ್ದೇಶನದ ಅನ್ವಯ ಟೆಂಡರ್‌ ಮೂಲಕ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ | ಹೊರಗುತ್ತಿಗೆ ಏಜೆನ್ನಿಯನ್ನು ನೇಮಕ 
ನೌಕರರನ್ನು ಸರ್ಕಾರಿ ಸಂಸ್ಥೆಯಾದ ಕಿಯೋನಿಕ್ಸ್‌ | ಮಾಡಲಾಗುತ್ತದೆ. ಹೊರಗುತ್ತಿಗೆ ನೌಕರರಿಗೆ 
ವತಿಯಿಂದಲೇ ಆಯ್ಕೆ ಮಾಡಿಕೊಳ್ಳಬಹುದಲ್ಲವೇ; | ಹಾಗೂ ಕೋವಿಡ್‌-19ರ ಹೊರಗುತ್ತಿಗೆ 
ಹೊರಗಡೆ ಏಜೆನ್ಸಿಗಳ ಮೂಲಕ ಯಾವ ಕಾರಣಕ್ಕಾಗಿ | ನೌಕರರಿಗೆ ಮಾಸಿಕ ವೇತನವನ್ನು ನಿಗದಿತ 
ಆಯ್ಕೆ ಮಾಡಿಕೊಳ್ಳಬೇಕು; (ಸೂಕ್ತ ಮಾಹಿತಿ | ಸಮಯದಲ್ಲಿ ಪಾವತಿಸಲಾಗುತ್ತಿದೆ. 
his ಕೆ.ಟಿ.ಪಿ.ಪಿ. ನಿಯಮಾವಳಿಗಳ ಅನ್ವಯ 

ಊ |ಹೊರ ಏಜೆನ್ಸಿಗಳ ಮೂಲಕ ಆಯ್ಕೆ ಇ-ಟೆಂಡರ್‌ನಲ್ಲಿನ ಷರತ್ತು ಮತ್ತು 
ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುವ ನಿಯಮಾವಳನ್ನಯ ಅರ್ಹರಾದ 
ಉದ್ದೇಶ ಸರ್ಕಾರಕ್ಕೆ ಇದೆಯೇ; ಇದ್ದಲ್ಲಿ ಯಾವ | ಏಜೆನ್ನಿಯವರಿಂದ ಸೇವೆಯನ್ನು 
ಕಾಲಮಿತಿಯಲ್ಲಿ ಕ್ರಮಕ್ಕೆಗೊಳ್ಳಲಾಗುವುದು? | ಪಡೆಯಲಾಗುತ್ತದೆ. 

(ಸಂಪೂರ್ಣ ಮಾಹಿತಿ ನೀಡುವುದು) 


ಸಂಖ್ಯೆ: ಆಕುಕ 806 ಚುರಪ್ರ 2021 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕಣ ಸಚಿವರು 
[0 


